ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


839 


ಶ್ರೀ ಚೋಸರಾಜು ಎನ್‌.ಎಸ್‌. 
(ವಿಧಾನ ಸಭೆಯಿಂದ 
ಆಯ್ಸ್ಯೆಯಾದವರು) 


ಕಂದಾಯ ಸಚಿವರು 
11.03.2020 


ಕ್ರ. 
ಸಂ 


ಪ್ರಶ್ನೆ 


ಉತ್ತರ 


ಅ) 


ರಾಯಚೂರು ಜಿಲ್ಲೆಯ ಮಾನವಿ 
ಪಟ್ಟಣದಲ್ಲಿ ಮಿನಿ ವಿಧಾನಸೌಧ 
ನಿರ್ಮಾಣ ಮಾಡಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 


ರಾಯಚೂರು 
ಪಟ್ಟಿಣದಲ್ಲಿ 
ನಿರ್ಮಾಣ 


ಜಿಲ್ಲೆಯ 
ಮಿನಿ ವಿಧಾನಸೌಧ 
ಮಾಡಲು ಕರ್ನಾಟಿಕ 
ನೀರಾವರಿ ವಿಗಮದಿಂದ 4 ಎಕರೆ 
ಜಮೀೀನನ್ನು ಕಂದಾಯ ಇಲಾಖೆಗೆ 
ಹಸ್ತಾಂತರಿಸಲಾಗಿದೆ, ಸದರಿ ಸ್ಮಳದಲ್ಲಿ 
ಮಿನಿ ವಿಧಾನಸೌಧ ನಿರ್ನಿಸಲು 
ಜಿಲ್ಲಾಧಿಕಾರಿಗಳಿಂದ ಸೂಕ್ತ ಪ್ರಸ್ತಾವನೆ 
ಸ್ವೀಕೃತವಾದ ನಂತರ ಆಡಳಿತಾತ್ಮಕ 
ಅನುಮೋದನೆ ನೀಡುವ ಬಗ್ಗೆ 
ಕ್ರಮವಹಿಸಲಾಗುವುದು. 


ಮಾನ್ತಿ 


ರಾಯಚೂರು 


ಜಿಲ್ಲೆಯಲ್ಲಿ 
ಇಲಾಖೆಯಲ್ಲಿ 
ಕೊರತೆಯಿಂದ 
ಆಗುತ್ತಿರುವ 
ಸರ್ಕಾರದ 
ಬಂದಿದೆಯೇ; 
ಬಂದಿದದೆ, ಇದನ್ನು 
ಸರಿಪಡಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 


ಭೂಮಾಪಕ 
ಸರ್ಮೇಯರ್‌ 
ರೈತರಿಗೆ 
ತೊಂದರೆಗಳು 
ಗಮನಕ್ಕೆ 


ರಾಯಚೂರು ಜಿಲ್ಲೆಯಲ್ಲಿ ಭೂ ಮಾಪಕರ 
ಹುದ್ದೆ ಮಂಜೂರಾತಿ, ಭರ್ತಿ ಹಾಗೂ ಖಾಲಿ 
ಹುದೆಗಳ ವಿವರ ಈ ಕೆಳಗಿನಂತಿದೆ. 


ಭರ್ತಿ ಖಾಲಿ 
107 95 12 
ಪ್ರಸ್ತುತ ರಾಯಚೂರು ಜಿಲ್ಲೆಯಲ್ಲಿ 
ಭೂಮಾಪಕರ ಕೊರತೆ ಇರುವುದಿಲ್ಲ. ಖಾಲಿ 
ಇರುವ ಭೂಮಾಪಕರ ಹುದ್ದೆಗಳನ್ನು 
ಮುಂದೆ ಮಾಡಲಾಗುವ ನೇಮಕಾತಿ 
ಅಥವಾ ವರ್ಗಾವಣೆಯಿಂದ ಭರ್ತಿ 
ಮಾಡಲಾಗುವುದು 


ಮಂಜೂರು 


ಇ) 


ರಾಯಚೂರು ಜಿಲ್ಲೆಯಲ್ಲಿ ಖಾಲಿ 
ಇರುವ ಗ್ರಾಮಲೆಕ್ಕಾಧಿಕಾರಿ 
ಹುದ್ದೆಗಳು ಎಷ್ಟು; ಖಾಲಿ ಇರುವ 
ಹುದ್ದೆಗಳನ್ನು ಭರ್ತಿ ಮಾಡಲು 
ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು? 


ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 
ಹುದ್ದೆಗಳು ಖಾಲಿ ಇವೆ. 


51 ಗ್ರಾಮ ಲೆಕ್ಕ ರ ಹುದ್ದೆಗಳ 
ನೇಮಕಾತಿಗಾಗಿ ಅಧಿಸೂಚನೆ 
ಹೊರಡಿಸಲಾಗಿದ್ದು, ನೇಮಕಾತಿ ಪ್ರಕ್ರಿಯೆ 
ಜಾರಿಯಲ್ಲಿದೆ. 


67 


| ಈ) | ರಾಯಚೂರು ಜಿಲ್ಲೆಯಲ್ಲಿರುವ 
ಸಂಪೂರ್ಣ ಪೋಡಿ ಮುಕ್ತ 
ಗ್ರಾಮಗಳು ಎಷ್ಟು? 


ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 892 
ಗಾಮಗಳ ಹೈಕಿ 478 ಗ್ರಾಮಗಳನ್ನು 
ಪೋಡಿಮುಕ್ತ ಯೋಜನೆಯಡಿ ಅಳತೆಗೆ 
ಆಯ್ಕೆ ಮಾಡಿಕೊಂಡಿದ್ದು, 474 ಗ್ರಾಮಗಳ 
ಅಳತೆ ಕೆಲಸ ಪೂರ್ಣಗೊಳಿಸಲಾಗಿದೆ. ಈ 
ಪೈಕಿ 473 ಗ್ರಾಮಗಳಲ್ಲಿ ದುರಸ್ತಿ ಕಾರ್ಯ 
ಮತ್ತು 389ಗ್ರಾಮಗಳಲ್ಲಿ ಪಹಣಿ 
ಇಂಡೀಕರಣ ಪೂರ್ಣಗೊಳಿಸಿ 86640 
ಬ್ಲಾಕ್‌ ಗಳಿಗೆ ಏಕಮಾಲಿಕತ್ವ್ತದ ಪಹಣಿ 
ಸೃಜಿಸಲಾಗಿರುತ್ತದೆ. 


ಕ೦ಇ 22 ಡಬ್ಬ್ಯೂಬಿಆರ್‌ 2020 


_ 
4 e ದ್‌್‌ ov 
(ಲೌರ್‌. ಅತೆನೇಕ) 
ಕಂದಾಯ ಸಚಿವರು 


